ಕರ್ನಾಟಕ ವಿಧಾನ ಪರಿಷತು 


a Ah 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 133 

ಸದಸ್ಯರ ಹೆಸರು : ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ : 24-12-2021. 

ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


Sf ಆಡಳಿತ ನಿರ್ವಹಣೆಯ 
ಗ್ರಾಮ ಪಂಚಾಯಿತಿಗೆ ಗಾಂಧಿ 
ಜಯಂತಿಯಂದು ನೀಡುತ್ತಿದ್ದ ಗಾಂಧಿ 
ಗ್ರಾಮ ಪುರಸ್ಕಾರ ಯೋಜನೆಗೆ ತಡೆ 
ನೀಡುತ್ತಿರುವುದು ನಿಜವೇ: 


2019-20ನೀ ಸಾಲಿನ ಗಾಂಧಿ ಗ್ರಾಮ ಪುರಸ್ಸಾರಕ್ಕೆ ಪ್ರತಿ 
ತಾಲ್ಲೂಕಿಗೆ ಒಂದರಂತೆ ಒಟ್ಟು 176 ಗ್ರಾಮ ಪಂಚಾಯತಿಗಳನ್ನು 
ಆಯ್ಕೆ” ಮಾಡಲಾಗಿದ್ದು, ಕೋವಿಡ್‌- 19 ಹಿನ್ನೆಲೆಯಲ್ಲಿ ಪುರಸ್ಕಾರ 
ನೀಡಿರುವುದಿಲ್ಲ. 


ಪಂಚಾಯಿತಿಯನ್ನು ಆಯ್ಕೆ 
ಮಾಡಿದ್ದರೂ ಪುರಸ್ಕಾರ ನೀಡದಿರಲು 
ಕಾರಣಗಳೇನು; 


ಈ ವರ್ಷ ಗ್ರಾಮ ಪಂಚಾಯಿತಿ |2020-21ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಪ್ರತಿ 
ಆಯ್ಕೆಯನ್ನೇ ಸರ್ಕಾರವು | ತಾಲ್ಲೂಕಿಗೆ ಒಂದರಂತೆ ಒಟ್ಟು 229 ಗ್ರಾಮ ಪಂಚಾಯತಿಗಳನ್ನು 


ಘೋಷಿಸದಿರುವುದು ಏಕೆ? ಆಯ್ಕೆ ಮಾಡುವ ಪ್ರಸ್ತಾವನೆ 'ಪರಿಶೀಲನೆಯಲ್ಲಿದೆ. 


ಸಂಖ್ಯೆ; ಗ್ರಾಅಪ 457 ಗ್ರಾಪಂಅ 2021 


ಗ್ರಾಮೀಣಾಭಿವೃದ್ಧಿ ಮತ್ತು" ಪಂ. ರಾಜ್‌ ಸಚಿವರು. 


